ಕರ್ನಾಟಿಕ ವಿಧಾನ ಪರಿಪತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ¥"T1500 
ಸದಸ್ಯರ ಹೆಸರು ಶ್ರೀ ಅರವೆಂದ ಕುಮಾರ ಅರಳೆ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ x | 17.03.2021 
ಉತ್ತನಿಸುವಸಚಿವರು BE | ಪಶುಸಂಗೋಪನೆ ಸಚಿವರು 
ಈ.ಸಂ ಪ್ರಶ್ನೆಗಳು Bs ಉತ್ತರೆಗಳು 
ಅ) ರಾಜ್ಯದಲ್ಲಿ ಏಕೈಕ ಪಶು ಪ್ರಸ್ತುತ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ 
! ವಿಶ್ವವಿದ್ಯಾಲಯವು ಇದ್ದು ವಿಭಜನೆ | ವಿಭಜನೆಯ ಪ್ರಸ್ತಾವನೆಯು ಸರ್ಕಾರದ ಮುಂದಿರುವುದಿಲ್ಲ. 
ಮಾಡುವ. ಯೋಚನೆ ಸರ್ಕಾರದ 
ಮುಂದಿದೆಯೇ; " ಇದ್ದಲ್ಲಿ ' ವಿಭಜನೆ 
ಮಾಡಲು ಕಾರಣಬೇನು; ' 
ಆ |ಈ ವಿಶ್ವವಿದ್ಯಾಲಯದ ಕರ್ನಾಟಕ . ಪಶುವೈದ್ಯಕೀಯ ಪಶು ಹಾಗೂ 
ಅಭಿವೃದ್ಧಿಗಾಗಿ ಮಿೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ 
| ಸ್ಥಾಪನೆಯಾದಾಗಿನಿಂದ ಸ್ಮಾಪನೆಯಾದಾಗಿನಿಂದ ಇಲ್ಲಿಯವರೆಗೆ ಸರ್ಕಾರದಿಂದ 
ಇಲ್ಲಿಯವರೆಗೆ ಸರ್ಕಾರದಿಂದ | ಒದಗಿಸಿರುವ ಅನುದಾನ "ಹಾಗೂ ಖರ್ಚಾದ ಹಣದ 
ಒದಗಿಸಿದ್ದ ಅನುದಾನವೆಷ್ಟು; ವಿವರಗಳನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 
ಅದರಲ್ಲಿ ಖರ್ಚಾದ ಹಣ ಎಷ್ಟು; 
(ವರ್ಷವಾರು ಮಾಹಿತಿ ನೀಡುವುದು) 
ಇ) [ಈ ವಿಶ್ವವಿದ್ಯಾಲಯದಲ್ಲಿ ಒಟ್ಳಾರೆ | 'ವಿಶ್ಯವಿದ್ಯಾಲಯದಲ್ಲಿ ಒಟ್ಕಾರೆ' ಸಿಬ್ಬಂದಿಗಳ ಸಂಖ್ಯೆ, 


ಸಿಬ್ಬಂದಿಗಳ ಸಂಖ್ಯೆ ಐಷ್ಟು; 
ಸರ್ಕಾರದಿಂದ ನೇಮಕಗೊಂಡ 
ಸಿಬ್ಬಂದಿಗಳೆಷ್ಟು; ಖಾಲಿ ಇರುವ 
ಹುದ್ದೆಗಳೆಷ್ಟು;, ಖಾಲಿ ಇರುವ 
ಹುದ್ದೆಗಳನ್ನು ಭರ್ತಿ ಮಾಡಲು 
ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು? 


| 


ನೇಮಕಗೊಂಡ ಸಿಬ್ಬಂದಿ ಹಾಗೂ ಖಾಲಿ ಇರುವ ಹುದ್ದೆಗಳ 
ವಿವರ ಈ ಕೆಳಕಂಡಂತೆ ಇರುತ್ತವೆ. ' 
ಹುದ್ದೆ ಮಂಜೂರಾದ | ಭತ್ತೀಯಾದ | ಖಾಲಿ 
ಹುದ್ದೆ ಹುದ್ದೆಗಳು ' ಇರುವ 
| ಹುದ್ದೆಗಳು 
ಜೋಧಕ 715 245 470 
ಬೋಧಕೇತರ 1384 256 1128 
ಈ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ 


ಬೋಧಕ ಮತ್ತು ಬೋಧಕೇತರ ಹುದ್ಮೆಗಳ ಭರ್ತಿ ಸಂಬಂಧ 


ಸರ್ಕಾರವು ದಿನಾಂಕ 11-12-2019 ರಂದು ನೇಮಕಾತಿ 

ಅಧಿಸೂಚನೆಗೆ ಅನುಮತಿಯನ್ನು ನೀಡಿರುತ್ತದೆ. ಆದರೆ 
ಸದರಿ ನೇಮಕಾತಿಗೆ ಕೋವಿಡ್‌:19 ಸಾಂಕ್ರಾಮಿಕ ರೋಗದ: 
ನಿಮಿತ್ತ ಆರ್ಥಿಕ ಮಿತವ್ಯಯದ ಹಿನ್ನಲೆಯಲ್ಲಿ ಸರ್ಕಾರವು. 


ನೇಮಕಾತಿ ಪ್ರಕ್ರಿಯೆಯನ್ನು ತಡೆಹಿಡಿದಿರುತ್ತದೆ. .ಪುಸ: 


ವಿಶ್ವವಿದ್ಯಾಲಯವು ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು | 


ವಿಶೇಪ ಪ್ರಕರಣವೆಂದು ಪರಿಗಣಿಸಿ ಅನುಮತಿ ನೀಡುವಂತೆ 
ಕೋರಿದ್ದು, ಈ ಬಗ್ಗೆ' ಆರ್ಥಿಕ, ಇಲಾಖೆಯು ಆನುಮತಿ 
ನೀಡಿದ ಕೂಡಲೇ. ಸೇಮಕಾತಿ ಪ್ರಕಿಯೆ 


ssi 


ಸಂಖ್ಯೆ: ಪಸೆಂಮಿೀ ಇ-52 ಪಅಸೇ 2021 


(ಪ್ರಭು ಬಿ. ಕ್‌) 
ಪಶುಸಂಗೋಪನೆ, ಹಜ್‌ ಪ್ರತತ್ತು ವಕ್‌ ಸಚಿವರು 


ನ್ಯ 
ಹಿ 


ಅನುಬಂಧ 


ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ 
ವಿಶ್ವವಿದ್ಯಾಲಯ ಸ್ಥಾಪನೆಯಾದಾಗಿನಿಂದ ಇಲ್ಲಿಯವರೆಗೆ ಸರ್ಕಾರದಿಂದ ಒದಗಿಸಿರುವ 
ಅನುದಾನ ಹಾಗೂ ಖರ್ಚಾದ ಹಣದ ವಿವರಗಳು 


} | ಸ್ಯ 5 Grits Expenditu Closing 
Sl. Opening Balance re Balance 
ne Year (Rs. in lakhs) ines  (Rs-in (Rs. in 
: lakhs) | lakhs) 
1 7 3 4 5 - 6=(3+4)-5 
1 200405 | 0 207.75 55.92 151.83 
2 | 200506 151.83 500.00 | 35037 | 30146 
3 | 2006-07 36146 775835 Too | 50801 
720078 | O80 | 365056 | 246161 | 188696 
5 | 2008-09 1886.96 222100 | 1999.20 | 2108.76 
6 | 2009-410 210876 356175 | 268743 | 298307 , 
7 | 2010-11 2983.07 2275.00 3 300768 
820412 | 300768 | HEE Ei 2807 
9.| 201243 "254107 6167.25 | 623154 | 2476.78 
10 | 201344 2476.78 8580.65 | 6107.00 | 4950.43 
| 2045 | 4950.43 7937.03 | 5978.61 | 6908.85 
771 20156 50585 400000 187093 | 4151.92 
1731 201647 413102 | 4000.00 | 596264 | 2169.28 
14 | 201748 216928 1000.00 | 5773542 395.66 
15 | 201849 365.86 160600 | 3590.82 | -1588.96 
2655 1588.96 4729.50 T2285 108250 
71 20202) 308295 700001153371 T2305 


ಸಂಖ್ಯೆ: ಪಸಂಮೀ ಇ-52 ಪಲಸೇ 2021 


